ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲದ ಪ್ರಶ್ನೆ ಸಂಖ್ಯ; 


812 (899) 
ಸದಸ್ಯರ ಹೆಸರು ಶ್ರೀ ನಿರಾಣಿ ಹಣಮಂತ ರುದ್ರಷ್ಟ (ಪದವೀಧರರ ಕೇತು 
ಉತ್ತರಿಸಬೇಕಾದ-ದಿನಾಂಕ -|-28-09-2020 ; 
ಉತ್ತರಿಸಬೇಕಾದ ಸಚಿವರು ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 
ಪ್ರಶ್ನೆ ಉತ್ತರ 


ಅ) | ಬೆಳಗಾವಿ ವಿಭಾಗದಲ್ಲಿನ | 


ಅನುದಾನಿತ ಪ್ರಥಮ ದರ್ಜಿ 
ಕಾಲೇಜುಗಳಲ್ಲಿ 
ಖಾಲಿಯಿರುವ ಬೋಧಕ 
ಮತ್ತು ಬೋಧಕೇತರ 
ಹುಬ್ದೆಗಳೆಷ್ಟು; (ಸಂಸ್ಥೆಯ 
ಹೆಸರಿನೊಂದಿಗೆ : 
ತಾಲ್ಲೂಕುವಾರು ವಿವರ 
ನೀಡುವುದು) 


ಬೆಳಗಾವಿ ವಿಭಾಗದಲ್ಲಿನ ಅನುದಾನಿತ ಪ್ರಥಮ ದರ್ಜಿ! 


ಕಾಲೇಜುಗಳಲ್ಲಿ ಪ್ರಸ್ತುತ 342 ` ಬೋಧಕ ಮತ್ತು 276 
ಬೋಧಕೇತರ ಹುದ್ದೆಗಳು ಖಾಲಿ ಇರುತ್ತವೆ. 


ಸಂಸ್ಥೆಯ ಹೆಸರಿನೊಂದಿಗೆ ತಾಲ್ಲೂಕುವಾರು ವಿವರವನ್ನು 
ಅನುಬಂಧದಲ್ಲಿ ನೀಡಲಾಗಿದೆ. 


ಆ) | ಯಾವ ವರ್ಷಗಳಿಂದ ಸದರಿ 
ಹುದೆಗಳು ಖಾಲಿ ಇವೆ; 


ಸದರಿ ಹುದ್ದೆಗಳು 198ನೇ ಸಾಲಿನಿಂದ ವಿವಿಧ 


: ದಿನಾಂಕಗಳಿಂದ ನಿವೃತ್ತಿ/ನಿಧನ/ರಾಜೀನಾಮೆ ಇತ್ಯಾದಿ 


ಕಾರಣಗಳಿಂದ ಖಾಲಿ ಇರುತ್ತವೆ. 


ಇ) | ಸದರಿ ಹುದ್ದೆಗಳನ್ನು 
ನೇಮಕಾತಿ ಮಾಡಿಕೊಳ್ಳಲು 
ವಿಳಂಬವಾಗುತ್ತಿರುವುದಕ್ಕೆ 
ಕಾರಣಗಳೇನು; 


ಖಾಸಗಿ ಅನುದಾನಿತ ಪ್ರಥಮ ದರ್ಜಿ ಕಾಲೇಜುಗಳಲ್ಲಿ 
ದಿನಾಂಕ:31.12.2015 ರವರೆಗೆ ವಿವಿಧ ಕಾರಣಗಳಿಂದ 


ತೆರವಾಗಿರುವ ಬೋಧಕರ ಹುದ್ದೆಗಳನ್ನು ಕೆಲವೊಂದು | 


ಷರತ್ತಿಗೊಳಪಟ್ಟು ಭರ್ತಿ ಮಾಡಲು ದಿನಾ೦ಕ:01.09.2017ರ 
ಪತ್ರ ಸಂಖ್ಯೆ:ಇಡಿ/240/ಯುಪಿಸಿ/ 2014ರಲ್ಲಿ ಸರ್ಕಾರವು 
ಸಹಮತಿಸಿದೆ. 


ಅದರಂತೆ ಬೆಳಗಾವಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ | 


ಖಾಸಗಿ ಅನುದಾನಿತ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ 
ಇರುವ ಬೋಧಕರ ಹುದ್ಮೆಗಳನ್ನು ಭರ್ತಿ ಮಾಡುವಂತೆ 
ಕೋರಿ ವಿವಿಧ ಆಡಳಿತ ಮಂಡಳಿಗಳಿಂದ ಪ್ರಸ್ತಾವನೆ 
ಸ್ಮೀಕೃತಗೊಂಡಿರುತ್ತದೆ. ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ 
ಕಾರ್ಯಭಾರಕ್ಕನುಗುಣವಾಗಿ ಒಟ್ಟು-210 ಬೋಧಕರ ಖಾಲಿ 
ಹುದ್ದೆಗಳನ್ನು ಭರ್ತಿ ಮಾಡಲು ಈಗಾಗಲೇ ಸಂಬಂಧಪಟ್ಟ 
ಆಡಳಿತ ಮಂಡಳಿಗಳಿಗೆ ಅನುಮತಿ ನೀಡಲಾಗಿದೆ. 
ಅದರಂತೆ ಒಟ್ಟು-183 ಖಾಲಿ ಹುದ್ದೆಗಳಿಗೆ ಆಡಳಿತ 
ಮಂಡಳಿಗಳು ಆಯ್ಕೆ ಸಮಿತಿಯ ಮೂಲಕ 
ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ನೇಮಕಾತಿ 
ಅನುಮೋದನೆಗಾಗಿ ಪ್ರಸ್ತಾವನೆಗಳನ್ನು ಸಲ್ಲಿಸಿರುತ್ತವೆ. 
ಆಡಳಿತ ಮಂಡಳಿಗಳು ಸಲ್ಲಿಸಿರುವ ಪ್ರಸ್ತಾವನೆಗಳನ್ನು 
ಪರಿಶೀಲಿಸಿ ಒಟ್ಟು-157 ಅಭ್ಯರ್ಥಿಗಳ ನೇಮಕಾತಿಯನ್ನು 
ಅನುಮೋದಿಸಲಾಗಿದೆ. ಉಳಿದ ಕಾಲೇಜುಗಳಲ್ಲಿ ಖಾಲಿ 
ಇರುವ ಬೋಧಕರ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ 
ಸಂಬಂಧೆ ಪ್ರಸ್ತುತ ಆರ್ಥಿಕ ಇಲಾಖೆಯ 
ದಿನಾಂಕ:10.06.2020ರ ಸುತ್ತೋಲೆಯನ್ವಯ ಸರ್ಕಾರಪ್ರ 


ದಿನಾಂಕ:19.06.2020 ಮತ್ತು 
ದಿನಾಂಕ:29.07.2020ರ ಪತ್ರಗಳಲ್ಲಿ “ಖಾಸಗಿ ಅನುದಾನಿತ 
ಪದವಿ ಕಾಲೇಜುಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು 2020- 
21ನೇ ಸಾಲಿನಲ್ಲಿ ಭರ್ತಿ ಮಾಡುವಂತಿಲ್ಲ ಹಾಗೂ ಖಾಲಿ 
ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಹೊಸದಾಗಿ ಸಹಮತಿ 
" ವೀಡುಪಂತಿಲ್ಲ ಹಾಗೂ ಹುದ್ದೆಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸುವಂತಿಲ್ಲವೆಂದು ತಿಳಿಸಿರುವ ಹಿನ್ನೆಲೆಯಲ್ಲಿ 
- ಮುಂದಿನ ಆದೇಶದವರೆಗೆ ಈ ಬಗ್ಗೆ ಯಾವುದೇ ಕ್ರಮ 
ಕೈಗೊಳ್ಳದಂತೆ” ನಿರ್ದೇಶಿಸಲಾಗಿದೆ . ಹಾಗೂ ಆರ್ಥಿಕ 
ಇಲಾಖೆಯ ದಿನಾಂ೦ಕ:06.07.2020ರ . ಸುತ್ತೋಲೆ 
ಸಂಖ್ಯೆ: ಆಇ/03/ ಬಿಇಎಂ೦/2020ರಲ್ಲಿ “2020-21ನೇ ಸಾಲಿನ 
ಆರ್ಥಿಕ ವರ್ಷದಲ್ಲಿ ಬ್ಯಾಕ್‌ಲಾಗ್‌ ಹುದ್ದೆಗಳೂ ಸೇರಿದಂತೆ 
ಎಲ್ಲಾ ನೇರ. ನೇಮಕಾತಿ ಹುದ್ದೆಗಳನ್ನು ಭರ್ತಿ 
ಮಾಡುವುದನ್ನು ಮುಂದಿನ ಆದೇಶದವರೆಗೆ 
ತಡೆಹಿಡಿಯಲಾಗಿದೆ” ಎಂದು ನಿರ್ದೇಶಿಸಲಾಗಿದೆ. ಆದ್ದರಿಂದ 
ಬ್ಯಾಕ್‌ಲಾಗ್‌ ಹುದೆಗಳೂ ಒಳಗೊಂಡಂತೆ ಯಾವುದೇ 
ಬೋಧಕರ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಪ್ರಸ್ತುತ 
ಅವಕಾಶವಿರುವುದಿಲ್ಲ. 


ಸರ್ಕಾರದ ಅಧಿಸೂಚನೆ ಸಲ೦ಖ್ಯೆ:ಇಡಿ/551/ಯುಪಿಸಿ/ 99, 
ದಿ:07.08.2003 .ರಲ್ಲಿ ಹೊರಡಿಸಿರುವ ಕರ್ನಾಟಕ ಶಿಕ್ಷಣ 
ಸಂಸ್ಥೆಗಳು ಣಾಲೇಜು ಶಿಕ್ಷಣ) ನಿಯಮ 2003ರ ನಿಯಮ 
8(2)ರನ್ನಯ ' ದಿ:01.03.2001ರ೦ಂದು ಖಾಲಿ ಇದ್ದ ಹಾಗೂ 
ಸಂತರ ನಿವೃತ್ತಿ, ನಿಧನ, ರಾಜೀನಾಮೆ ಹಾಗೂ ಇನ್ನಿತರೆ 
ಕಾಠಣಗಳಿಂದ ತೆರವಾಗುವ ಎಲ್ಲಾ ಬೋಧಕೇತರ 
ಹುದ್ದೆಗಳು ಶಾಶ್ವತ ಅನುದಾನರಹಿತ ಹುದೆಗಳೆಂದು 
ಪರಿಗಣಿಸಲ್ಬಟ್ಟೆರುತ್ತದೆ. ಆದ್ದರಿಂದ, ಖಾಸಗಿ ಅನುದಾನಿತ 
ಪ್ರಥಮ ದರ್ಜಿ ಕಾಲೇಜುಗಳಲ್ಲಿ ಖಾಲಿ ಇರುವ ಬೋಧಕೇತರ 
ಹುದ್ಮೆಗಳನ್ನು ಭರ್ತಿ ಮಾಡಲು ' ಪ್ರಸ್ತುತ 
ಅವಕಾಶವಿರುವುದಿಲ್ಲ. 


ಈ) 


ಯಾವ ಕಾಲಮಿತಿಯಲ್ಲಿ ಈ 
ಹುದ್ದೆಗಳನ್ನು ನೇಮಕಾತಿ 
ಮಾಡಿಕೊಳ್ಳಲಾಗುವುದು? 


ಆರ್ಥಿಕ ಇಲಾಖೆಯ ಆದೇಶವನ್ನು ನಿರೀಕ್ಷಿಸಿದೆ. 


ಇಡಿ 134 ಯುಪಿಸಿ 2020 


(ಡಾ: ಅಶ್ನಟ್‌ ನಾರಾಯಣ ಸಿ.ಎನ್‌) 
ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 


—— 


ಕರ್ನಾಟಕ ಸರ್ಕಾರ 
ಕಾಲೇಜು ಶಿಕ್ಷಣ ಇಲಾಖೆ 


3 


ಬೆಳಗಾವಿ ಜಲ್ಲೆಯ ಅಡಿಯಲ್ಲ ಬರುವ ಖಾಸಗಿ ಅನುದಾನಿತ ಪ್ರಥಮ ದರ್ಜೆ ಕಾಲೇಜುಗಳ ಖಾಲ ಇರುವ ಬೋಧಕ/ಬೋಧಕೇತರ ಹುದ್ದೆಗಳ 


ಮಾಹಿತಿ (ಸಂಸ್ಥೆ ಮತ್ತು ತಾಲ್ಲೂಕುವಾರು ಪವರ) 


— 


ವಿಷ್ಞಾನ ಹಾಗೂ ಗೃಹ ವಿಜ್ಞಾನ 


ಸೆಂಸ್ಥೆಯ ಹೆಸರು 'ಕಾಲೇಣನ ಹೆಸರು ಮಾಧಕ ಹುದ್ದೆಗಳ"! ಬೋಧಕೇತರ 
ಸಂಖ್ಯೆ ಹುದ್ದೆಗಳ ಸಂಖ್ಯೆ 
. | : — /| 
Nee ಶಿಕ್ಷಣ ಸಹಕಾರಿ ಮಹಾವೀರ ಪಿ. ಮಿರ್ಜ ವಾಣಿಜ್ಯ ° ‘ 
ಸಮಿತಿ ಅ. ಶೇಡಬಾಳ ಮಹಾವಿದ್ಯಾಲಯ, ಬೆಳಗಾವಿ 
ನಂಹುಮನ್‌ ಇ-ಇಸ್ದಾಂ ಅಂಜುಮನ್‌ ಕಲಾ ೬ ವಾಣಿಜ್ಯ ಕಾಲೇಜು 8 NN 8 
ಬೆಳೆಗಾವಿ ಬೆಳಗಾವಿ 
Hd 
ದಕಣ ಮಹಾರಾಷ್ನ ಶಿಕ್ಷಣ 
ಮಂಡಳ ಬೆಳಗಾವಿ ಬಾಹುರಾವ್‌ ಕಾಕತ್ನರ ಕಾಲೇಜು ಬೆಳಗಾವಿ 1 14 
ಮ ಮಂಡಳದ ರಾರಾ ಮಂಡಳದ ಕಲಾ, ವಾಣಿಜ್ಯ. > | 


ಬೆಳಗಾವಿ ಮಹಾವಿದ್ಯಾಲಯ, ಬೆಳಗಾಖಿ | 
ದಕ್ಷಿಣ ಕೊಂಕಣ ಶಿಕ್ಷಣ ರಾಣಿ ಪಾರ್ವತಿ ದೇವಿ ಕಲಾ ಮತ್ತು [ 
ಈ = 15 20 
ಸಂಫ್ಥೆ ಬೆಳಗಾವಿ ವಾಣಿಜ್ಯ ಕಾಲೇಜು ಬೆಳಗಾವಿ 
ಕೆ.ಎಲ್‌.ಇ. ಸಂಸ್ಥೆ. ಬೆಳಗಾವಿ ಅಂಗರಾಜ ಕಾಲೇಜು, ಬೆಳೆಗಾವಿ 18 [o] 
— i — 
ಕೆ.ಎಲ್‌.ಇ. ಸಂಸ್ಥೆ. ಬೆಳಗಾವಿ |ಆರ್‌.ಎಲ್‌.ಎಸ್‌. ಕಾಲೇಜು, ಬೆಳಗಾವಿ 15 1 5 
ಪಂಜಿ TT 
ಕರ್ನಾಟಕ ಕಾನೂನು ಸಂಸ್ಥೆ ನಾಟಕ ಕಾನೂನು ಸಂಸ್ಥೆಯ ಗೋಗಟೆ I 
ಟಳಕಬಾಡಿ, ಬೆಳಗಾವಿ 17 24 
ವಾಣಿಜ್ಯ ಕಾಲೇಖು ಟಳಕವಾಡಿ - 
i 
4 
ದಕಣ ಕೊಂಕಣ ಗೋವಿಂದರಾಮ ನೆಕ್ಲಾರಿಯಾ 
ವಿಜ್ಞಾನ ಮಹಾವಿದ್ಯಾಲಯ 20 
ಟಳಕವಾಡಿ, ಬೆಳಗಾವಿ 
ತಆರ್‌ಸಿಎಸ್‌ ಜಜಡಿ ಕಲೆ. ಜಎ೦ಪಿ | 
ಕಿತ್ತೂರ ರಾಣಿ ಚನ್ನಮ್ಮ 24 


ವಾಣೆಜ್ಯ ಮತ್ತು ಎಸ್‌.ಪ್ರಿಎಸ್‌. ವಿಜ್ಞಾನ 
ಮಹಾವಿದ್ಯಾಲಯ ಖೈಲಹೊಂಗಲ 


ಎಸ್‌.ವಿ.ಎಸ್‌ ಬೆಳ್ಳುಬ್ಬ ಕಾಲೇಜು. ಸವದತ್ತಿ 


ಕೆ.ಎಲ್‌.ಇ. ಸಂಸ್ಥೆ. ಚಿಕಗಾವಿ |ಜ.ಐ.ಬ. ಕಾಲೇಜು, ನಿಪ್ಪಾಣಿ kc] 
W 
ಮೂಡಲಗಿ ಶಿಕ್ಷಣ ಸಂಸ್ಥೆ ಕಲಾ & ವಾಣಿಜ್ಯ ಮಹಾವಿಬ್ಯಾಲಯ ° 
ಮೂಡಲಗಿ - 
ಕೆ.ಎಲ್‌.ಇ. ಸಂಸ್ಥೆ, ಬೆಳಗಾವಿ |ಜ.ಸೆ. ಕಾಲೇಜು, ಚಿಕ್ಟೋಡಿ 1 1 | 
ಚಿಕ್ಕೋಡಿ ತಾಲ್ಲೂಕಾ ಶಿಕ್ಷಣ ಶ್ರೀಮತಿ ಅಹಲ್ಯಾಖಾಂ ಅ ಪಾಟೀಲ 2 . 
ಸಂಸ್ಥೆ ಚಿಕ್ಕೋಡಿ ಮಹಿಳಾ ಕಾಲೇಜು ಚಿಕ್ಸೋಡಿ 
ಕ್ಷಣ ಸಂಫ್ಥೆ ಎಸ್‌.ಕೆ.ಎಮ್‌ ಕಾಲೇಜು ಬೇಡ್ಲಿಹಾಳ 1 7 | 
ಕೆ.ಎಲ್‌.ಇ. ಸಂಸ್ಥೆ, ಬೆಳಗಾವಿ |ಎಸ್‌.ಎಸ್‌.ಎಮ್‌.ಎಸ್‌. ಕಾಲೇಜು. ಅಥಣಿ 1 2 
ಭಕಾಜುನ ಆತ್ರ ಶಿವಾನಂದ ಕಾಲೇಜು ಕಾಗವಾಡ 13 


ಮಹಾವಿದ್ಯಾಲಯ, ಹುಕ್ಕೇರಿ 


We 4 7 ಖಾಲ ಇರುವ ಬಾಅ ಇರುವ 
ಕ್ರಸಂ! ಠೌ ಲ ಸಂಸ್ಥೆಯ ಹೆಸರು ಕಾಲೇಜನ ಹೆಸರು ' ಬೋಧಕ ಹುದ್ದೆಗಳ | ಬೋಧಕೆಣ 
} ಸಂಖ್ಯೆ ಹುದ್ದೆಗಕ ಸಂಖ್ಯೆ 
4 : ಕ 
[ A ದಿ.ಬೆಳಗಾವಿ ಪೀಪಲ್ಲ್‌ ವಿಶ್ವಭಾರತಿ ಪ್ರಥಮ ದರ್ಜೆ ಕಾಲೇಜು 
19 (ರಾಮದುರ್ಗ | ್ರುಢೀಪನ್‌ ಸೊನೈಟಿ ತುರನೂರು 9 ನ 
\ ಪಿ.ಎಸ್‌.ಬೆಂಬಳಗಿ ಕಲಾ, ವಿಜ್ಞಾನ & TT — 
ಸಣ: pe) Kd 
ಪಟ್ಲ ಪಸಾರರ' ನಮಿತ ವಾಣಿಜ್ಯ ಕಾಲೇಜು ರಾಮದುರ್ಗ i ie 
ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ, py | 
ಸಂಸೆ ed y 
ರ ಕ್ಷ ಸಂಕ [ಗ ಈ 
ಎಸ್‌ ತ ಪಂಡತಡ rT | 
ಧಾರನ ಹಂಡತ; | ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ, 14 12 
ರಾಯಬಾಗ _ 
ಡಾ.ಬಾಬಾಸಾಹೇಬ 
ಅಂಪಬೇಡ್ಡರ್‌ ಶಿಕ್ಷಣ ಸಂಘ್ಥೆ ಒ.ಶಂಕರಾನಂದ ಕಾಲೇಜು ಕುಡಚ- 0 [e) [9] 
ಶ್ರೀ.ದುರದುಂಡೀಶ್ಚರ ವಿದ್ಯಾ |ಎಸ್‌.ಎಸ್‌:ಕಲಾ. ಹಾಗೂ ಟ..ಪಿ. ವಿಜ್ಞಾನ 
ಸವಂರ್ಧಕ ಸಂಘ, ಸಂಕೇಶ್ವರ ಮಹಾವಿದ್ಯಾಲಯ ಸಂಕೇಶ್ವರ 
ಶ್ರೀಲಕಖೋತ ; | "| 
ವಾಣಿಜ್ಯ ಮಹಾವಿದ್ಯಾಲಯ 6 8 . 
ಸಂಕೇಶ್ವರ 
C mash 
ಪಿ.ಎಸ್‌.ತುಬಚಿ ಶಿಕ್ಷಣ ಸಂಸ್ಥೆಯ, | 7 
ಪಿ.ಎಸ್‌. ಕಣ ಸಂಸೆ ಇ ® 
ಸನ್‌. ತುಲಫೆ'ನೆಕ್ಷಣ. ಸಂತ ಎನ್‌ ಬನ್‌. ಶಿಲಾ ಹುಡಿ ವಾಣಿಜ್ಯ ° 5 


ಮರಾಠಾ ಮಂಡಳ ಕಲಾ ಹಾಗೂ ವಾಣಿಜ್ಯ 
ಕಾಲೇಜು ಖಾನಾಪುರ 


ಜ.ಶಂಕರಾನ೦ದ ಕಾಲೇಜು ಘಟಪ್ರಭಾ 


ಗೋಕಾಕ ಶಿಕ್ಷಣ ಸಂಸ್ಥೆ, 
ಗೋಕಾಕ 


ಜೆ. ಎಸ್‌. ಎಸ್‌. ಕಲಾ. ವಿಜ್ಞಾನ ಮತ್ತು 
ವಾಣಿಜ್ಯ ಮಹಾವಿದ್ಯಾಲಯ, ಗೋಕಾಕ 


